ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


A7೨೦ 1561 (1290) 


ಸದಸ್ಯರ ಹೆಸರು 


ಶ್ರೀಮತಿ ಎಸ್‌ ವೀಣಾ ಅಚ್ಚಯ್ಯ (ವಿಧಾನ 
ಸಭೆಯಿಂದ ಚುನಾಯುತರಾದವರು) 


ಉತ್ತರಿಸಬೇಕಾದ ದಿನಾಂಕ 24-03-2020 
ಉತ್ತರಿಸುವ ಸಚಿವರು ಮಾನ್ಯ `ಪೌರಾಡಳತ''`'ಹಾಗೊ' ತೋಟಗಾರಿಕೆ 
ಮತ್ತು ರೇಷೆ ಸಚಿವರು. 
ಈ ಪತ್ನೆ ಉತ್ತರ 
ಸಂ 
ಅ) | ಕೊಡಗು ಜಲ್ಲೆಯ ಮಡಿಕೇರಿ 4 ಧುನತ್ಯಾಜ್ಯ ವಸ್ತುಗಳ ನಿರ್ವಹಣಿ ನಿಯಮಗಳು 2೦16ರ 
ನಗರಸಭೆ ತ್ಯಾಜ್ಯ ಸಂಸ್ಕರಣಾ | ಗ್ರಾತ್ಯಾ ನಗರಸ್ಸಳಯ ಸಂಸ್ಥೆಗಳು ಮೂಲದಲ್ಲಯೇ ಹಸಿ 
ಘಟಕ ತ್ಯಾಜ್ಯವನ್ನು | ಹಾಗು ಒಣ ತ್ಯಾಜ್ಯವನ್ನಾಗಿ ಬೇರ್ಪಡಿಸಿ ಸಂಗ್ರಹಿಸಿದ ನಂತರ 
ಉಪಯೋಗಿಸಿಕೊಂಡು Waste to ಪುರ್ನ೯ಪಡೆಯಲಾಗದ (Non-Recyclable) 
Energy ತಂತ್ರಜ್ಞಾನ ಬಳಸಿ ದಹನಯೋಗ್ಯವಾದ ತ್ಯಾಜ್ಯವನ್ನು (calorific value of >1500 
ವಿದ್ಯುತ್‌ ಉತ್ಪಾದನೆ ಮಾಡಲು | 2) ಒಗ್ಗೂಡಿಸಿ ವಿದ್ಯತ್‌ ಉತ್ಪಾದಿಸುವ ಘಟಕಗಳಗೆ 
Se a ಉಪಯೋಗಿಸಬಹುದಾಗಿರುತ್ತದೆ. 
ಕಂಪನಿಗಳು ಮುಂದೆ ಬಂದರೆ SWM Rules 2016 ರನ್ತಯ ಘನತ್ಯಾಜ್ಯದಿಂದ ವಿದ್ಯುತ್‌ 
ಸರ್ಕಾರ ಅವಕಾಶ ಉತ್ಸಾದಿಸುವ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ನಗರ 
ಮಾಡಿಕೊಡುವುದೇ? (ಸಂಪೂರ್ಣ ಪ್ರದೇಶಗಳೂ ಉತ್ಪಾದನೆಯಾಗುವ ತ್ಯಾಜ್ಯದಲ್ಲ 15೦೦ 
ವಿವರ ನೀಡುವುದು) Kcal/kg ರಷ್ಟು calorific value ಇರಖೇಕಿರುತ್ತದೆ. 


ಇದಲ್ಲದೆ ಡಾ॥ ಕೆ.ಕಸ್ತೂರಿ ರಂಗನ್‌, ರವರ ಅಧ್ಯಕ್ಷತೆಯಲ್ಲ 
ಪೌರ ಘನತ್ಯಾಜ್ಯ ವಸ್ತುವನ್ನು ಸಂಸ್ಥರಿಸಲು ತಾಂತ್ರಿಕವಾಗಿ 
ಕಾರ್ಯಸಾಧ್ಯವಾದ, ಆರ್ಥಿವಾಗಿ ಕೈಗೆಟಕುವ ಹಾಗೂ 
ಪರಿಸರಕ್ಷೆ ಹಾನಿಯಾಗದ ತಂತ್ರಜ್ಞಾನಗಳನ್ನು ಗುರುತಿಸಲು 
ಕೇಂದ್ರ ಯೋಜನಾ ಆಯೋಗವು “Waste to Energy” 
ಕಾರ್ಯ ಪಡೆಯನ್ನು ರಚಿಸಿತ್ತು. ಸದರಿ ಕಾರ್ಯ ಪಡೆಯು 
ಸಲ್ಪಸಿರುವ ವರದಿಯನುಸಾರ ಸುಸ್ಬಿರ “Waste to Energy” 
ಸೌಲಭ್ಯವನ್ನು ಅಭವ್ಯೃದ್ಧಿ ಪಡಿಸಲು ಕನಿಷ್ಟ 3೦೦ ಟನ್‌ ಗಳಷ್ಟು 
ಪುನರ್‌ ಬಕಕೆಯಾಗದ ದಹನ ಯೋಗ್ಯ ತ್ಯಾಜ್ಯ ವಸ್ತುಗಳ 
ಅವಶ್ಯಕತೆಯುರುತ್ತದೆ. 

ಕೊಡಗು ಜಲ್ಲೆಯ ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ 
25 ಟನ್‌ ತ್ಯಾಜ್ಯ ಉತ್ಸ್ಪಾದನೆಯಾಗುತ್ತಿದ್ದು, ನಗರದಲ್ಲ 
ಸಂಗ್ರಹವಾಗುವ ತ್ಯಾಜ್ಯದ calorific value 180 Kcal/kg 
ಇದ್ದು, ದಹನಯೋಗ್ಯ ತ್ಯಾಜ್ಯವಸ್ತುಗಳು ಸಹ ಕಡಿಮೆ 
ಪ್ರಮಾದಲ್ಲರುತ್ತದೆ. ಈ ಕಾರಣದಿಂದಾಗಿ Waste to Energy 


ತಂತ್ರಜ್ಞಾನವು ಮಡಿಕೇರಿ ನಗರಸಭೆಗೆ ಸೂಕ್ತವಿರುವುದಿಲ್ಲ. 


ಆ) 


ಅವಕಾಶವಿದ್ದಲ್ಲ. ಈ ಸಂಬಂಧ 
ರೂಪಿಸಿರುವ ನೀತಿ, ನಿಯಮಗಳು 
ಹಾಗೂ ಮಾನದಂಡಗಳೇನಯ 


ಹಾಗೂ ಈ ರೀತಿಯ 
ಸಹಭಾಗಿತ್ತಕ್ಷೆ ಒಳಪಡುವ ಖಾಸಗಿ 
ಸಂಸೆಗಳಗೆ ಸರ್ಕಾರದಿಂದ 
ದೊರೆಯುವ ಸೌಲಭ್ಯ 
ಸವಲತ್ತುಗಳು ಹಾಗೂ ಭೂಮಿ 
ನೀಡುವಿಕೆ ಹಾಗೂ ಹಣಕಾಸು 
ಸೌಲಭ್ಯಗಳೇನು? (ಸಂಪೂರ್ಣ 
ವಿವರ ನೀಡುವುದು) 


ಘನತ್ಯಾಜ್ಯದಿಂದ ವಿದ್ಯುತ್‌ ಉತ್ಪಾದಿಸುವ ತಂತ್ರಜ್ಞಾನ 
Incineration (ದಹನಕುಂಡ) ವಿಧಾನ ಸೇರಿದಂತೆ ಇತರೆ 
ತಂತ್ರಜ್ಞಾನಗಳಾದ ಗ್ಸಾಸಿಫಿಕೇಷನ್‌, ಪ್ಲಾಸ್ಕಾ. ಪೈರೋಲಸಿಸ್‌ 


ಮುಂತಾದ ತಂತ್ರಜ್ಞಾನಗಳನ್ನು ಬಳಸಿ ಘನತ್ಯಾಜ್ಯ 
ವಸ್ಸುಗಳ೦ದ ವಿದ್ಯುತ್‌ ಉತ್ಪಾದಿಸುವ ಯಾವುದೇ 
ಯೋಜನೆಗಳು ಭಾರತ ದೇಶದಲ್ಪ ಯಶಸ್ವಿಯಾಗಿ 


ಕಾರ್ಯಗತಗೊಂಡು, ಸುಸ್ಳಿರವಾಗಿ ಕಾರ್ಯನಿರ್ವಹಿಸುತ್ತಿರುವ 
ಬಟ್ಟೆ ಅಲಲಲೇ ಕಲುಖುದಿಲ್ಲ. 

ನಗರವನ್ನು 
ನಗರದ Standalone waste to energy ಘಟಕವನ್ನು 


ಬೆಂಗಳೂರು ಹೊರತುಪಡಿಸಿ, ಯಾವುದೇ 


ಅಭವೃದ್ಧಿ ಪಡಿಸುವುದು  ಸೂಕ್ತವಿರುವುದಿಲ್ಲ ಆದುದರಿಂದ 
ರಾಜ್ಯದಲ್ಲಿ ವಿಭಾಗೀಯ ಮಟ್ಟದಲ್ಲಿ ಸದರಿ ತಂತ್ರಜ್ಞಾನ 
ಅಳವಡಿಸಿಕೊಳ್ಳವ ನಿಟ್ಚಿನಲ್ಲ ಸರ್ಕಾರದ ವತಿಯಂದ 


ಕಾರ್ಯಸಾಧ್ಯತಾ ವಿಶ್ಲೇಷಣೆಯನ್ನು ನಡೆಸುವ ಕಾರ್ಯ 
ಪ್ರಗತಿಯಲ್ತದೆ. 

ಕಾರ್ಯಸಾಧ್ಯ Waste to Energy ಘಟಕಗಳಗೆ ಸ್ವಚ್ಛ ಭಾರತ 
ಮಿಷನ್‌ ಮಾರ್ಗಸೂಚಜಿಗಳಂತೆ ಯೋಜನಾ ವೆಚ್ಚದ ಶೇ 35 
ರಷ್ಟು Viability gap funding ನ್ನು ನೀಡಲು ಅವಕಾಶವಿರುತ್ತದೆ. 


ಸಂಖ್ಯೆ: ನಅಇ 11 ಸಿಎಸ್‌ಎಸ್‌ 2೦೭೦ 


(ನಾ ನ ಗೌಡ) 
ಪೌರಕಡಳತ ಹಾಗೂ 
ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು. 


